ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 222 

ಸದಸ್ಯರ ಹೆಸರು ಶ್ರೀ ಕವಟಿಗಿಮಠ ಮಹಾಂತೇ 
ಮಲ್ಲಿಕಾರ್ಜುನ 

ಉತರಿಸುವ ದಿನಾಂಕ ' 31-03-2020 

ಉತ್ತರಿಸುವವರು ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಠೆ 
ಸಚಿವರು 

ಪ್ರಶ್ನೆಗಳು ಉತ್ತರ 
ದೇಶದಲ್ಲಿ ರಾಜ್ಯವು ರೇಷ್ಮೆ | ಚೀನಾ ಮತ್ತು ಇತರೆ ದೇಶಗಳಿಂದ ಆಮದಾಗುವ 


ಉತ್ಪಾದನೆಯಲ್ಲಿ ಅತ್ಯಂತ ಮಹತ್ವದ 
ಸ್ಥಾನ ಹೊಂದಿದ್ದು, ಇತ್ತೀಚಿನ ದಿನಗಳಲ್ಲಿ 
ಹೊರ ದೇಶಗಳಿಂದ ವಿಶೇಷವಾಗಿ 
ಚೈನಾದಿಂದ ರೇಷ್ಮೆ ನೂಲು 
ಆಮದಾಗುತ್ತಿದ್ದು, ಇದರಿಂದ ಸ್ಥಾನೀಯ 
ರೇಷ್ಮೆ ಬೆಳೆಗಾರರಿಗೆ ತೊಂದರೆಯಾಗುತ್ತಿ 


ರೇಷ್ಮೆ ನೂಲಿನಿಂದ ಸ್ಥಳೀಯ ರೇಷ್ಮೆ ಬೇಡಿಕೆಯ 
ಮೇಲೆ ಆಗುವ ಪರಿಣಾಮವನ್ನು 
ಹತೋಟಿಯಲ್ಲಿಡುವ ದೃಷ್ಠಿಯಿಂದ ಹಾಗೂ 
ಇದರಿಂದ ಸ್ಥಾನೀಯ ರೇಷ್ಮೆ ಬೆಳೆಗಾರರ ಮತ್ತು 
ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಉತ್ಪಾದನೆಯ 
ಮೇಲೆ ಆಗುವ ತೊಂದರೆಯನ್ನು ನಿಯಂತಿಸುವ 


ರುವುದು ಸರ್ಕಾರದ ಗಮನಕ್ಕೆ | ಸಂಬಂಧ 2016 ರಿಂದೆ “Aಗti-dumping duty” 

ಬಂದಿದೆಯೇ? ಯನ್ನು ವಿಧಿಸಲಾಗುತಿದ್ದು, ಇದು ಜನವರಿ 2021 
ರವರೆಗೆ ಚಾಲ್ತಿಯಲ್ಲಿರುತ್ತದೆ. 

ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ | ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ 


ರಾಜ್ಯದಲ್ಲಿ ಉತ್ಪಾದನೆಯಾದ "ರೇಷ್ಮೆ 
ಗೂಡಿನ ಪ್ರಮಾಣದ ಜಿಲ್ಲಾವಾರು ಮಾಹಿತಿ 
ಒದಗಿಸುವುದು. 


ರಾಜ್ಯದಲ್ಲಿ ಉತ್ಕಾದನೆಯಾದ ರೇಷ್ಮೆ ಗೂಡಿನ 
ಪ್ರಮಾಣದ ವಿವರ ಕೆಳಕಂಡಂತಿದೆ. 


Wa 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ 
ನೀಡಿದೆ. 


ಹೊರದೇಶಗಳಿಂದ ಬರುವ ಈ ರೇಷ್ಮೆ 
ನೂಲು ಸ್ಮಳೀಯವಾಗಿ ಉತ್ಪಾದಿಸಿದ 
ಸೂಲಿಗಿಂತ ಕಡಿಮೆ ದರದಲ್ಲಿ 
ಮಾರಾಟವಾಗುತ್ತಿದ್ದು, ಇದರಿಂದ 
ಸ್ಥಾನೀಯ ರೇಷ್ಮೆ ಬೆಳೆಗಾರರು 
ಸಂಕಷ್ಟದಲ್ಲಿದ್ದು, ಇವರ ರಕ್ಷಣೆಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮವೇನು; 


ಸ್ಮಳೀಯ ರೇಷ್ಠಯ ದರ ರಢಣೆಗಾಗಿ ಹೊರದೇಶ 
ರಫ್ತುದಾರರು "3ಎ" ಗೂ ಕಡಿಮೆ ದರ್ಜೆಯ 
ರೇಷ್ಠೆಯನ್ನು ಆ ದೇಶದ ಪ್ರಸ್ತುತದ ಬೆಲೆಗಿಂತಲೂ 
ಕಡಿಮೆ ಬೆಲೆಯಲ್ಲಿ ಒಳಸುರಿವು (dumping) 
ಕೈಗೊಂಡಲ್ಲಿ ಇದಕ್ಕಾಗಿ ಸರ್ಕಾರವು ಪ್ರತಿ ಕೆ.ಜಿ. 
ರೇಷ್ಠೆಯ ಮೇಲೆ 1.85 ಡಾಲರ್‌ “Aಗ-dumping 
duty" ಯನ್ನು ವಿಧಿಸುತ್ತಿದ್ದ, ಇದರೊಂದಿಗೆ 
ರೇಷ್ಮೆ ಆಮದಿನ ಮೇಲಿನ Basic Customs duty 


Basic Customs dಬt್ಲyಯನ್ನು 30% ಕೈ ಹೆಚ್ಚಿಸಲು 
ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ 


'ಸಲಿಸಲಾಗಿದೆ. 


10% ಚಾಲ್ತಿಯಲ್ಲಿರುತ್ತದೆ. ಚಾಲ್ತಿಯಲ್ಲಿರುವ 10%- 


H 
l 
[0 


3 


ರೇಷ್ಟೆ ಬೆಳೆಗಾರರು ಬೆಳೆದ ರೇಷ್ಠ ಗೂಡಿನ 


ಈ ರೇಷ್ಮೆ. ಕೃಷಿಕರಿಗೆ ಉತ್ಪಾದನೆಯಲ್ಲಾಗುವ 
'ಏರುಷೇರು ಹಾಗೂ ಅಮದಿನಿಂದ | ದರಗಳು ಕುಸಿತಗೊಂಡಾಗ ಸಹಾಯಧನ ಬೀಡುವ 
ಮಾರುಕಟ್ಟೆಯಲ್ಲಾಗುವ ದರಗಳ | ಕಾರ್ಯಕ್ರಮವಿರುವುದಿಲ್ಲ. ಆದರೆ ರೇಷ್ಮೆ 
ಏರಿಳಿತಗಳಿಂದ: ತತ್ತರಿಸಿದಾಗ ಸರ್ಕಾರವು | ಗೂಡಿನ , ಧಾರಣೆಯು ಕುಸಿತಗೊಂಡ 
ಸಹಾಯಧನವನ್ನು ಕೊಡಲು. | ಸಂದರ್ಭದಲ್ಲಿ ರಕ್ಷಣಾತಕ ದರವನ್ನು ನೀಡುವ: 
ಇಜ್ಜಿಸಿದೆಯೇ: ಮೂಲಕ. ರೇಷ್ಮೆ ಬೆಳೆ ಬೆಳೆಯಲು 
; ಪೋತ್ಸಾಹಿಸಲಾಗುತ್ತಿದೆ. ದ್ವಿತಳಿ ರೇಷ್ಮೆ ಗೂಡಿನ 
ದರ ಪ್ರತಿ ಕೆ.ಜಿಗೆ ರೂ.260/- ಹಾಗೂ ಮಿಶ್ರತಳಿ 
ಗೂಡಿನ ದರ" ಪ್ರತಿ ಕೆ.ಜಿಗೆ ರೂ.220/-ಕ್ಕಂತ 
ಕಡಿಮೆಯಾದಾಗ ಸರ್ಕಾರದ ಆದೇಶ 
ಸಂಖ್ಯ: ತಶೋಇ 115, ರೇತ್ಟೇಿ 2018 
ದಿನಾಂಕ:26.07.2018ರಂತೆ ಪ್ರತಿ ಕೆಜಿ. ದ್ವಿತಳಿ 
ಬಿತ್ತನೆ ಗೂಡಿಗೆ ಗರಿಷ್ಠ ರೂ.50/-: ಹಾಗೂ: ಪ್ರತಿ 
ಕೆ.ಜಿ. ಮಿಶ್ರತಳಿ ಗೂಡಿಗೆ ಗರಿಷ್ಠ ರೂ.40/-ಗಳಿಗೆ 
ಮೀರದಂತೆ ರಕ್ಷಣಾತಕ ದರ ನೀಡಲು 
| ಕ್ರಮವಹಿಸಲಾಗುತ್ತಿದೆ. 
ಉ | ಕೊಡುತ್ತಿದ್ದಲ್ಲಿ, ಕಳೆದ ಮೂರು ವರ್ಷಗಳ | ಅನ್ನಯಿಸುವುದಿಲ್ಲ 
ಅವಧಿಯಲ್ಲಿ ''ಬಿಡುಗಡ ಮಾಡಿದ 
ಸಹಾಯಧನದ ವಿವರ ನೀಡುವುದು. 
ಸಂಖ್ಯೆ: ರೇಷ್ಮೆ 87 ರೇಶ್ಟವಿ 2020 
(ನಾರಾಯಣಗೌಡ) 
"ಪೌರಾಡಳಿತ ಹಾಗೂ ತೋಟಗಾರಿಕೆ 


ಮತ್ತು ರೇಷ್ಮೆ ಸಚಿವರು. 


ಪ್ರಶ್ನೆ ಸಂಖ್ಯೆ 2222ಕೆ ಅನುಬಂಧ 
ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಜಿಲ್ಲಾವಾರು ಉತ್ಪಾದನೆಯಾದ ರೇಷ್ಮೆ 
ಗೂಡಿನ ಪ್ರಮಾಣ(ಮೆ.ಟಿನ್‌) . 


ಜಿಲ್ಲೆಗಳು 


ಉತ್ತರ ಕನ್ನಡ ” 


pr) KY 


